ಕರ್ನಾಟಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 851 
ಮಾನ್ಯ ಸದಸ್ಯರ ಹೆಸರು ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಷೇತು 
ಉತ್ತರಿಸುವ ಸಚಿವರು | ಉನ್ನತ ಶಿಕ್ಷಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 20.12.2021 
ಪ್ರಶ್ನೆ ಉತ್ತರ | 
ರಾಜ್ಯದಲ್ಲಿ ಸರ್ಕಾರದ | ರಾಜ್ಯದಲ್ಲಿ, ಸರ್ಕಾರದ ಅನುದಾನದಲ್ಲಿ ಸ್ಥಾಪಿಸಲ್ಪಟ್ಟ 
ಅನುದಾನದಲ್ಲಿ ಸ್ಥಾಪಿಸಲ್ಪಟ್ಟ | ವಿಶ್ವವಿದ್ಯಾಲಯಗಳು ಒಟ್ಟು 23. 
ವಿಶ್ವವಿದ್ಯಾಲಯಗಳು ಎಷ್ಟು; 
(ವಿವರ ನೀಡುವುದು) ಸದರಿ | ಸದರಿ ವಿಶ್ವವಿದ್ಯಾಲಯಗಳಲ್ಲಿ ಮಂಜೂರಾಗಿರುವ ಬೋಧಕ ಮತ್ತು 
ವಿಶ್ವವಿದ್ಯಾಲಯಗಳಲ್ಲಿ ಬೋದಕೇತರ ಹುದೈೆಗಳ ವಿವರ ಈ ಕೆಳಕಂಡಂತಿದೆ; 
ಮಂಜೂರಾಗಿರುವ ಬೋಧಕ ಈ ಮಂಜೂರಾದ | ಮಂಜೂರಾದ 
ಹಾಗೂ ಬೋಧಕೇತರ | |_| ವಿಶ್ವವಿದ್ಯಾಲಯದ ಹೆಸರು | ಬೋಧಕ 
ಹುದ್ದೆಗಳೆಮ್ಟ; é ಹುದ್ಮೆಗಳು 
(ವಿಶ್ವವಿದ್ಯಾ ಲಯವಾರು ವಿವರ 1 | ವಿಜಯನಗರ 151 
ನೀಡುವುದು) ಶ್ರೀಕೃಷ್ಣದೇವರಾಯ 
ವಿಶ್ವವಿದ್ಯಾಲಯ 
2 | ಕನ್ನಡ ವಿಶ್ವವಿದ್ಯಾಲಯ 73 
3 | ರಾಣಿ ಚೆನ್ನಮ್ಮ 120 
ವಿಶ್ವನಿದ್ಯಾಲಯ 
4 | ಕರ್ನಾಟಿಕ ರಾಜ್ಯ ಮುಕ್ತ 137 
ವಿಶ್ವವಿದ್ಯಾಲಯ 


ಬೆಂಗಳೂರು ನಗರ 
ವಿಶ್ವವಿದ್ಯಾಲಯ 
ಕರ್ನಾಟಿಕ ಜಾನಪದ 
ವಿಶ್ವವಿದ್ಯಾಲಯ 


56 
ಬೋಧಕ * ಬೋಧಕೇತರ 
ಎರಡನ್ನೂ ಒಳಗೊಂಡಂತೆ 


ಅಕ್ಕಮಹಾದೇವಿ ಮಹಿಳಾ 
ವಿಶ್ವವಿದ್ಯಾಲಯ 


103 173 


ತುಮಕೂರು 
ವಿಶ್ವವಿದ್ಯಾಲಯ 


217 214 


ದಾವಣಗೆರೆ 
ವಿಶ್ವನಿದ್ಯಾಲಯ 


164 


ಕುವೆಂಪು ವಿಶ್ವವಿದ್ಯಾಲಯ 


ಮೈಸೂರು ವಿಶ್ವವಿದ್ಯಾಲಯ 664 


ಬೆಂಗಳೂರು 504 


ಕರ್ನಾಟಿಕ ರಾಜ್ಯ 15 

ಗಂಗೂಬಾಯಿ ಹಾನಗಲ್‌ 
ಸಂಗೀತ ಮತ್ತು ಪ್ರದರ್ಶಕ 
ಕಲೆಗಳ ವಿಶ್ವವಿದ್ಯಾಲಯ 


ik 


ಕರ್ನಾಟಕ ವಿಶ್ವವಿದ್ಯಾಲಯ] 679 


16 


ಸಂಸ್ಕೃತ ವಿಶ್ವವಿದ್ಯಾಲಯ 


Se 


1(e) 


(ಇ) 


ಖಾಲಿ ಹುದ್ದೆಗಳ ಕಾರಣ ಉನ್ನತ 
ಶಿಕ್ಷಣದ ಗುಣಮಟ್ಟಿ 
ಕುಸಿಯುತ್ತಿರುವುದು ಸರ್ಕಾರದ 
ಗಮನಕ್ಕೆ ಇದೆಯೇ; ಹಾಗಿದಲ್ಲಿ, 
ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ 
ಇರುವ ಹುದ್ದೆಗಳನ್ನು ಭರ್ತಿ 
ಮಾಡಲು ಸರ್ಕಾರ ಕೈಗೊಂಡ 
ಕ್ರಮವೇನು? 
ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ 
ಇರುವ ಸಹಾಯಕ ಪ್ರಾಧ್ಯಾಪಕರ 
ಹುದ್ದೆ ಹಾಗೂ ಬೋಧಕೇತರ 
ಹುದ್ದೆಗಳನ್ನು ನೇರ ನೇಮಕಾತಿ 
ಮಾಡಲು ಕರ್ನಾಟಿಕ ಪರೀಕಾ 
ಪ್ರಾಧಿಕಾರದ ಮೂಲಕ ಭರ್ತಿ 
ಮಾಡಲು ಸರ್ಕಾರ ಇಚ್ಛಿಸಿದೆಯ; 
ಹಾಗಿದ್ದಲ್ಲಿ, ಮೇರ 
ನೇಮಕಾತಿಯನ್ನು ಕರ್ನಾಟಕ 
ಪರೀಕ್ಷಾ ಪ್ರಾಧಿಕಾರ ಮೂಲಕ 
ಭರ್ತಿ ಮಾಡಲು ಸರ್ಕಾರ 
ಕೈಗೊಂಡ ಕ್ರಮವೇನು? 


ವಿಶ್ಲೇಶ್ವರಯ್ಯ ತಾಂತ್ರಿಕ 
ಬೆಂಗಳೂರು ಉತ್ತರ 
ವಿಶ್ವವಿದ್ಯಾಲಯ 
ಮಂಗಳೂರು 
ವಿಶ್ವವಿದ್ಯಾಲಯ 
ರಾಯಚೂರು 
ವಿಶ್ವವಿದ್ಯಾನಿಲಯ 
ಮಹಾರಾಣಿ ಕ್ಲಸ್ಟರ್‌ 
ವಿಶ್ನವಿದ್ಯಾನಿಲಯ 


21 ; 
ನೃಪತುಂಗ 
ವಿಶ್ವವಿದ್ಯಾನಿಲಯ 


|_| ಒಟು 


425 


92 


ಈ ವಿಶ್ವವಿದ್ಯಾನಿಲಯಗಳು 
2020ನೇ ಸಾಲಿನಿಂದ 


ಬೋಧಕ/ಬೋಧಕೇತರ 
ಹುದ್ದೆಗಳು 
ಸೃಜನೆಯಾಗಿರುವುದಿಲ್ಲ. 


I 8447 
ವಿಶ್ವವಿದ್ಯಾನಿಲಯಗಳು ಅತಿಥಿ/ತಾತ್ಕಾಲಿಕ ಉಪನ್ಯಾಸಕರನ್ನು 
ನೇಮಿಸಿಕೊಂಡು ಶೈಕ್ಷಣಿಕ ಚಟುವಟಿಕೆಗಳನ್ನು 


ಸಡಸುತ್ತಿರುವುದರಿಂದ, ಶಿಕ್ಷಣದ ಗುಣಮಟ್ಟ ಕುಸಿಯುತ್ತಿದೆ ಎ೦ಬ 
ಪ್ರಶ್ನೆ ಉದ್ದವಿಸುವುದಿಲ್ಲ. 


ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಬೋಧಕ ಹುದ್ದೆಗಳನ್ನು ನೇರ 
ನೇಮಕಾತಿ ಮಾಡಲು ಕರ್ನಾಟಿಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ 
ಭರ್ತಿ ಮಾಡಲು ಸರ್ಕಾರದ ಆದೇಶ ಸಂಖ್ಯೆ: ಇಡಿ 136 ಯುಎನ್‌ಇ 
2017, ಬೆಂಗಳೂರು 03.06.2019ರಲ್ಲಿ, ಆದೇಶ ಹೊರಡಿಸಲಾಗಿದೆ. 


ಬೋಧಕೇತರ ಹುದ್ದೆಗಳಿಗೆ ಸಂಬಂಧಿಸಿದಂತೆ, 
ವಿಶ್ವವಿದ್ಯಾನಿಲಯಗಳು ಈಗಾಗಲೇ 
ಪರಿನಿಯಮಾವಳಿಗಳನ್ನಯ/ವೃಂದ ಮತ್ತು 
ನಿಯಮಗಳನ್ನಯ ನೇಮಕಾತಿ ಮಾಡಲಾಗುತ್ತದೆ. 


ಎಲ್ಲಾ 
ರಚಿಸಿಕೊಂಡಿರುವ 
ನೇಮಕಾತಿ 


ಪ್ರಸ್ತುತ ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ: ಆಇ 03 ಬಿಇಎಂ 
2020, ದಿನಾಂಕ: 06.07.2020ರಲ್ಲಿ ವಿಧಿಸಿರುವ ಆರ್ಥಿಕ 
ನಿರ್ಬಂಧದನ್ವಯ ಕಲ್ಯಾಣ ಕರ್ನಾಟಿಕ ಪ್ರದೇಶಗಳನ್ನು ಹೊರತು 
ಪಡಿಸಿ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿಯಲಾಗಿದೆ. ಆರ್ಥಿಕ 
ನಿರ್ಬಂಧಗಳು ತೆರವುಗೊ೦ಡ ನಂತರ ಈ ಬಗ್ಗೆ 
ವಿಶ್ವವಿದ್ಯಾನಿಲಯಗಳಿಗೆ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು 
ನಿಯಮಾನುಸಾರ ಕ್ರಮಕ್ಕೆಗೊಳ್ಳುವಂತೆ ತಿಳಿಸಲಾಗುವುದು. 


ಸಂಖ್ಯೆ: ಇಡಿ 358 ಯುಎನ್‌ಇ 2021 


(ಡಾ: ಅಶ್ವಥ್‌ ನಾರಾಯಣ ಸಿ.ಎನ್‌) 
ಉನ್ನತ ಶಿಕಣ, ಐಟಿ ಬಿಟಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಕೌಶಲ್ಯಾಭಿವೃದ್ದಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ 
ಸಚಿವರು 


